ತಿರುಮಲೆ ಶ್ರೀರೆಂಗಾಚಾರ್ಯ* 


ಗದ್ದೆ ಮನೆ ಕಾಸನ-ಒಂದು ಹೊಸ ದೃಷ್ಟಿ 


ಶಿವಮೊಗ್ಗೂ ಜಿಲ್ಲೆ ಸಾಗರ ಹೋಬಳಿ ಗಡ್ಡೆನುನೆ 
ಎಂಬ ಗ್ರಾಮದ ಬಳಿ ಕಾಡು ಹಾದಿ ಮಗ್ಗಲಿಗೆ ಇದ್ದ 
ಶಾಸನವೊಂದಿದೆ. ಡಾ! ಹೆಚ್‌, ಶಾಮಾಶಾಸ್ತ್ರಿಗಳು 
೧೯೨೨..೨೩ರ ತಮ್ಮವಾರ್ಹಿಕ ವರದಿಯಲ್ಲಿ ಈ ಶಾಸನ 
ವನ್ನು ಕುರಿತಂತೆ ವಿವರಣೆಯನ್ನೂ ಶಾಸಕ ಪಾಠವನ್ನೂ 
ಪ್ರಕಟಿಸುತ್ತಾರೆ. 

ಶಾಸನಸಾಠ 

೧ ಸ್ವಸ್ತಿ ಶ್ರೀ ತಿಲ ಆದಿತ್ಯನ” ದಿಶಾವ್‌ ಭರ್‌ಗನ್‌ 

ಆಕೆವಾಳನ್‌ ಅಗ್ಗಳ ಕಂಟಿಕನ್‌ 
೨ ಪೇರಾಳ್ಯೈ ವರೆ ಪಿತ್ತಣಿ 64 ಅಟ್ಟುಳ್ಳ 

ಭಟಿನ್‌ ದೆ ಮಹೇಂದ್ರ 


೩ ಬೇಡರ ರಾಯರೆ ಮಲನ fe ನಿರಿದು 
ಸೈರ್ಗಾಲಯ 

೪ ಕ್ರೇರಿ(ಅ5)ದಾನ್‌ ಬೆಳೆಯ ಮಾಳಕಾದೋನ್‌ 
ಕಲ್ಯಾಣಂ ಅಕ್ಕೈ ಅಳಿಪೋನ್‌ ಸಂಜ್ಕಮ........... 

ಶಾಮಾಶಾಸ್ತ್ರಿಗಳು ಇದರ ಬಗ್ಗೆ ಬರೆಯುತ್ತಾ 


“ಶಾಸನವು ಹಳೆಯ ಕನ್ನಡ ಅಕ್ಷರಗಳಲ್ಲಿದ್ದು ಅವು 
ಕ್ರಿ.ಶ, ೭ನೇ ಶತಮಾನದ ಲಿಪಿಯನ್ನು ಬಹಳಷ್ಟು 
ಹೋಲುತ್ತವೆ. ಇದು ಒಂದು ವೀರಗಲ್ಲು. ಶಿಲಾ 
ದಿತ್ಯನ ಸೇನಾಪತಿ ಸೆತ್ತಣಿ ಸತ್ಯಾಂಕನುಬೇಡರ ತಂಡ 
ದಿಂದ ಶೂಡಿದ ಮಹೇಂದ್ರನ ಸೇನೆಯೊಂದಿಗೆ ಹೋರಾಡಿ 
ಸತ್ತುದರ ಜ್ಞಾಪಕಾರ್ಥ ಹಾಕಿದ್ದು. ಶಾಸನದಲ್ಲಿ ಹೇಳಿ 


* ನಂ ೭೫, ಡಾ| ಅನ ನಕೃರಸ್ತೆ, ವಿಶ್ವೇಶ್ವ 
1 MAR, 1922.23, 7. 8, 83 


೪೬ 


ರುವ ಶಿಲಾದಿತ್ಯ ಮತ್ತು ಮಹೆ si ರು ಯಾರೆಂಬ 
ಮೆ ಇದ ಸವದಿ nA ಚನೆಂ 
ಬಗಗೆ ಶಾಸನದಲ್ಲಿ ಯಾವ ಸೂಚನೆಯೂ ಇಲ್ಲ. ಲಿಪಿಯ 
ಕಾಲದ ಅಧಾರದ ಮೇಲೆ ನಾನು ಶಾ 


ತ ಸ 
ಹರ್ಷನರ್ಧನ ಶಿಲಾದಿತ್ಯನೂ, Ro ೧ನೆಯ 
ಮಹೇಂದ್ರವರ್ಮ ಸಲ್ಲವನೊ ಇರಬಹುದು ಎಂದು ಅನು 
ಮಾನಿಸುತ್ತೇನೆ. ಇವರು ಎರಡನೆಯ ಪುಲಕೇಶಿಯ ಸಮ 
ಕಾಲೀನರು. ಹರ್ಷನ ಆಳ್ವಿಕೆಯು ಶಿವಮೊಗ್ಗೆ ಯವರೆಗೆ 
ಪ್ರಸರಿಸಿತ್ತೆಂಬುದು. ಅಸಂಭನನಿರಲಾರದು. ಶಿಲಾದಿತ್ಯ 
be; ಶಿಲ ಆದಿತ್ಯ ಎಂದು ಬರೆದಿರುವುದು ನಿವರಣೆಗೆ 
ನಿಲುಕದೆಇದೆ?--ಎಂದಿರುತ್ತಾರೆ. 


ಶ್ರೀ ಶಾಸ್ತ್ರಿ ಗಳ ಈ ಅನುಮಾನವು ಅನೇಕ 
ವಿದ್ವಾಂಸ ರನ್ನು ತೊತಿಜಿ. ದಕ್ಷಿಣ ಭಾರತದ ಮೇಲೂ 
ಕನ್‌ಸದ ಹೆರ್ಷನೆ ಆಳ್ವಿಕೆ ಇತ್ತು ಎಂದೂ ತಮ್ಮ 
ಪ್ರಬಂಧಗಳಲ್ಲಿ ಬರೆಯಲು ಡು ಕಾರಣನಾಗಿದೆ. ಈ 
ತಿಲಾದಿತ್ಯ ಯಾರು? ಹೆರ್ಷವರ್ಧನನಲ್ಲದಿ ಬೇರೆ 
ಇನ್ನೊಬ್ಬನಾರೋ ಕಿಲಾದಿತ್ಯನಿರಬೇಕು. ಮಹೇಂದ್ರನು 
೧ನೇ ಮಹೇಂದ್ರ ಪಲ್ಲವನಲ್ಲದೆ ಬೇರೊಬ್ಬನಾರೋ ಇರೆ 
ಬಹುದೇ ಎಂಬೆಲ್ಲ ಚಿಂತನೆ ನಡೆದಿದೆ, 


ಈ ಎಲ್ಲ ಊಹಾಪೋಹಗಳೂ-ಸೂಚನೆಗಳೂ 
ಶ್ರೀ ಶಾಸ್ತ್ರಿಗಳ ಅನುಮಾನ-ಸೂಚನೆಯ ಸುತ್ತಲೇ 
ಹರಿದಾಡುತ್ತಿವೆ. ಸಮಕಾಲೀನ ರಾಜ ವಂಶಗಳನ್ನೆಲ್ಲ 
ಜಾಲಾಡಿ ಶಿಲಾದಿತ್ಯನ ಶೋಧನೆ ನೆಡೆದಿದೆ. 


ಶ್ನರೆಪುರೆ, ಬೆಂಗಳೂರು-೫೬೦೦೦೪. 


ಪ್ರಸ್ತುತ ಲೇಖನದಲ್ಲಿ ಶಾಸ್ತ್ರಿಗಳ ಶಾಸನ ಪಾಠ 
ವನ್ನು ಹಾಗೂ ಲಿಪಿ ಆಧಾರದ ಮೇಲೆ ಶಾಸನದ 
ಕಾಲನನ್ನೂ ಸ್ವೀಕರಿಸಿ, ಆ ಕಾಲದ ರಾಜಕೀಯ 
ಸಾಮಾಜಿಕ ಜೀವನ ಸ್ಥಿತಿಯ ಹಿನ್ನೆಲೆಯಲ್ಲಿ, ಶಾಸನದ 
ಭಾಷೆಯ, ಪ್ರಯೋಗದ, ಒಕ್ಕಣೆಯ ನೆಲೆಯಲ್ಲಿ ಅದಕ್ಕೆ 
ಕೊಡಬಹುದಾದ ಅರ್ಥವನ್ನು ವಿವೇಚಿಸಲಾಗಿದೆ. 


ಶಿಲಾದಿತ್ಯನು ಕನೌಜದ ಹರ್ಷನಲ್ಲ. ಅವನು 
ಒಂದನೆಯ ವಿಕ್ರಮಾದಿತ್ಯನ (೬೫೫-೬೮೨ ಕ್ರಿ. ಶ.) 
ಮೊಮ್ಮಗನಾದ ಹಾಗೂ ವಿನಯಾದಿತ್ಯ (೬೫೧-೬೯೬ 
ಕ್ರಿ. ಶ)ನ ಮಗ ಶ್ರ್ಯಾಶ್ಯ ಶಿಲಾದಿತ್ಯ. ಇವನು 
ಯುವರಾಜನೊ, ಪ್ರಾಂತ್ಯಾಧಿಕಾರಿಯೂ ಆಗಿದ್ದ. 
ಚಾಲುಕ್ಯ-ಪಸಲ್ಲವ ಸಂಘೆರ್ಷದಲ್ಲಿ ಅವನು ಪಾಲ್ಗೊಂಡಿರೆ 
ಬಹುದು. ಎಂದು ಡಾ| ಮಜುಂದಾರರ ಅಭಿಪ್ರಾಯ. 


ಡಾ| ನಿಹಾರ್‌ರಂಜನರೇ ಅವರು. ಹರ್ಷನ 
ಆಸ್ಥಾನ ಕನಿ ಬಾಣನ ಮಾನನಾಗಿದ್ದ ಮಯೂರನೆ 
ಸಂಸ್ಕೃತ ಕಾವ್ಯದ ಒಂದು ಪದ್ಯವನ್ನಾ ಧರಿಸಿ ಡಾ|| ಶಾಸ್ತ್ರಿ 
ಗಳ ಸೂಚನೆಯನ್ನು ಪುಸ್ಟ್ರೀಕರಿಸುತ್ತಾರೆ. 


ಡಾ|| ಬಿ, ಎ. ಸಾಲೆತ್ತೊರೆ ಅವರು ವಲ್ಲಬೀ 
ವಂಶದೆ ದೇನಭಟ್ಟಿನೇ ಈ ಶಿಲಾದಿತ್ಯನಿರಬೇಕು ಎಂದು 
ಅನುಮಾನಿಸುತ್ತಾರೆ. 


ಈ ಎಲ್ಲ ಸೂಚನಾ ಸರೆಣಿಗಳನ್ನೂ ತಮ್ಮ ಲೇಖನ 
ದಲ್ಲಿ ಶ್ರೀಮತಿ ಡಾ|| ಕುಮದ್‌ ಪ್ರಸನ್ನ ಆವರು 
ಉಲ್ಲೇಖಿಸಿ ಅವು ಯಾವುವೂ ಸ್ವೀಕಾರಾರ್ಹವಲ್ಲ 
ಎಂದು ಸಕಾರಣಸಾಗಿ ವಿವರಿಸಿದ್ದಾರೆ. ಈ ಶಾಸನೆದ 
ಶಿಲಾದಿತ್ಯ-ಮಹೇಂದ್ರರು ಸೂಚಿತರಾಗಿರುವನರು 
ಯಾರೂ ಅಲ್ಲ-ಈ ಹೆಸರಿನ ಸಮಕಾಲೀನರು ೨ನೇ 
ಮಹೇಂದ್ರ ಪಲ್ಲವ (೬೬೮-೬೭೦ ಕ್ರಿ. ಶ.) ಶ್ರ್ಯಾಶ್ಯ 
ಶಿಲಾದಿತ್ಯ (೬೭೮-೬೯೧ ಕ್ರಿ. ಶ.)೧ ನೇ ವಿಕ್ರಮಾದಿ 
ತ್ಯನ ಆಳ್ವಿಕೆಯ ಕಾಲ ಇದು ಎಂದು ಸೂಚಿಸುತ್ತ 


2 Chalukyas of Badami-Mythic 5061007. 


3 ಕರ್ನಾಟಕ ಇತಿಹಾಸ-ಪಿ, ಬಿ. ದೇಸಾಯಿಂ 


ಇತಿಹಾಸ ದರ್ಶನ 


ಶಾಸನದಲ್ಲಿ ಹೇಳಿರುವ ಕಾಳಗವು ಹೆರ್ಷ- ಪಲ್ಲವ 
ಸಂಘೆರ್ಷನಲ್ಲ, ಅದು ಚಾಲುಕ್ಯ- ನಲ್ಲವ ಸಂಘರ್ಷ. 
ಶಾಸನದಲ್ಲಿ ಹೇಳಿರುವ ಶಿಲಾದಿತ್ಯ-ಮಹೇಂದ್ರ ರನ್ನು 
ನಾವು ಬೇರೆಡೆ ಹುಡುಕಬೇಕು-ಎಂದಂ ಅಭಿಪ್ರಾಯ 
ಪಟ್ಟಿದ್ದಾರೆ. 


ಪ್ರಸ್ತುತ ಗಡ್ಡೆಮನೆ ಶಾಸನವು ಕ್ರಿ. ಶ, ೭ನೇ 
ಶತಮಾನದ್ದು ಎಂದು ಒಪ್ಪಿ, ಆ ಶತಮಾನದ 
ರಾಜಕೀಯ ಸ್ಥಿತಿಯ ಸಿಂಹಾವಲೋಕನ ಮಾಡೋಣ. 


ಕನೌಜದೆ ಹರ್ಷನರ್ಥನನ ಕಾಲ ಕ್ರಿ. ಶೆ. ೬೦೬ 
ರಿಂದ ೬೪೭, ಜಾದಾಮಿ ಚಾಲುಕ್ಯ ೨ನೇ ಪುಲಕೇಶಿ 
ಕಾಲ ಕ್ರಿ. ಶ. ೬೦೯ ರಿಂದ ೯೪೨. ಪಲ್ಲವ ಮಹೇಂದ್ರ 
ವರ್ಮನ ಕಾಲ ಕ್ರಿ. ಶೆ. ೬೦೦ ರಿಂದ ೬೩೮ ೧ನೇ 
ವಿಕ್ರಮಾದಿತ್ಯನ ಕಾಲ ಕ್ರಿ. ಶ. ೬೫೫ರಿಂದ ೬೮೨ 


೨ನೇ ಪುಲಿಕೇಶಿಯು ಹರ್ಷನನ್ನು ನರ್ಮದಾ 
ತೀರದಲ್ಲಿ ಸೋಲಿಸಿ ಹಿಮ್ಮೆಟ್ಟಿಸಿದ ಕಾಲವನ್ನು ಕ್ರಿ. ಶೆ. 
೬೩೪ಕ್ಕೆ ಹಿಂದೆ ಎಂದು ಅನೇಕರು ಒಪ್ಪಿದ್ದಾರೆ. ಕ್ರಿ.ಶ. 
೬೩೦ ಎಂದು ನಾವು ಸ್ವೀಕರಿಸಿಕೊಂಡರೂ, ಆ ವೇಳೆ 
ಗಾಗಲೇ ಕದಂಬ ಸಾಮ್ರಾಜ್ಯವು, ಚಾಲುಕ್ಯ 
ಸಾಮ್ರಾಜ್ಯದಲ್ಲಿ ಸೇರಿಹೋಗಿತ್ತು.3 ಪಶ್ಚಿಮ 
ಕರಾನಳಿಯೂ ಒಳಗೊಂಡು, ಕೊಂಕಣವೂ ಸೇರಿ 
ಗುಜರಾತದೆವರೆಗೂ ಚಾಳುಕ್ಯರ ಪ್ರಭುತ್ವ ವಿಸ್ತರಿಸಿತ್ತು. 
೨ನೇ ಪುಲಕೇಶಿಯು ಕ್ರಿ.ಶ. ೬೩೫ರಲ್ಲಿ ನೌಕಾ ಯುದ್ಧ 
ದಲ್ಲಿ ಕೊಂಕಣ ಮೌಾರ್ಯರನ್ನು ಸೋಲಿಸಿ ಆ ಕ್ಷೇತ್ರ 
ನನ್ನೆಲ್ಲ ಸಾಮ್ರಾಜ್ಯಕ್ಕೆ ಸೇರಿಸಿದ್ದ. ಪೂರ್ವ ತೀರದ 
ಕಡೆಗೂ ರಾಜ್ಯವನ್ನು ವಿಸ್ತರಿಸಿ ವೆಂಗಿಯಲ್ಲಿ ತಮ್ಮನಾದ 
ಕುಬ್ಜ ವಿಷ್ಣುವರ್ಧನನ್ನು ಅಧಿಸನನ್ನಾಗಿ ಮಾಡಿದ. 
ಆ ಸಮಯದಲ್ಲೇ ಕಂಚಿಯ ಪಲ್ಲವರೂ ತನ್ಮು ಉತ್ತರ 
ಕೈದ್ಧ ಆಂಧ್ರೆದ ಕಡೆ ರಾಜ್ಯ ವಿಸ್ತರಿಸಲು ಹೊರಟು ' 
ಪೂರ್ವ ತೀರದಿಂದ, ಪಾಲಾರ್‌- ಸೆನ್ಸಾರ್‌ ನದಿ 
ಬಯಲುಗಳನ್ನು ದಾಟ ಉತ್ತರ ಭಾಗದ ಕಡೆಗೆ 


೪೭ 


ಸಾಗಿದರು, ಆಂಧ್ರದ ಈ ನೆಲಕ್ಕಾಗಿ ಚಾಳುಕ್ಯರಿಗೂ 
ಪಲ್ಲವರಿಗೂ ಯುದ್ಧಗಳು ನಡೆಯುತ್ತಲೇ ಇದ್ದೆವು. 


ಇಡೀ ದಕ್ಷಿಣ ಭಾರತದಲ್ಲಿ ವಿಂಧ್ಯಾಚಲಕ್ಕೆ ಕೆಳಕ್ಕೆ 
ನರ್ಮದಾ-ಕೃಷ್ಣಾ -ಗೋದಾವರಿ- ತುಂಗಭದ್ರಾ ನದಿ 


ಗಳ ಪ್ರಾಂತವೆಲ್ಲ ಚಾಳುಕ್ಯರ ಆಳ್ವಿಕೆಗೆ ಒಳಪಟ್ಟಿತ್ತು. 


ಕಂಚಿಯ ಪಲ್ಲವರೂ ಪ್ರಭುತ್ವ ಹೊಂದಿದ್ದರು. 


ಈ ಹಿನ್ನೆಲೆಯಲ್ಲಿ ೨ನೇ ಪುಲಕೇಶಿಯಿಂದ ಸೋತು 
ಹಿಂದಿರುಗಿದ. ಹೆರ್ಷವರ್ಥನ ಬನವಾಸಿ ನಾಡಿನತ್ತ 
ಬಂದದ್ದಾದರೂ ಹೇಗೆ-ಎತ್ತಲಿಂದ ಎಂಬ ಪ್ರಶ್ನೆ ಸಹಜ 
ವಾಗಿ ಏಳುತ್ತಜಿ. ಹರ್ಷನು ಕಳಿಂಗವನ್ನು 
ಆಕ್ರಮಿಸಿದ್ದನೆಂದು ಹೆಲವರೆ ಅಭಿಪ್ರಾಯ. ಅದನ್ನು 
ಒಪ್ಪಿದರೂ ಅಲ್ಲಿಂದ ಬಹುದೂರ ಈಶಾನ್ಯದಲ್ಲಿ ಇರುವ 
ಬನವಾಸಿನಾಡಿನತ್ತ ಅವನ ಸೇನೆ ಬಂದದ್ದಾದರೂ 
ಹೇಗೆ ?- ಬರುವ ಸಾಧ್ಯತೆ ಇತ್ತೇ ?_ಜಾಳುಕ್ಯರೂ 
ಪಲ್ಲನರೂ ಆ ಸೇನೆಯ ಚಲನೆಯನ್ನು ತಡೆಯಜಿ 
ಸಾಗಲು ಬಿಡುತ್ತಿ ದ್ವರೇ 9 


ಶಾಸನವು ಪೂರ್ವಾಚಾರ ಸಂಪ್ರದಾಯದ 
ಅನುಸರಣೆಯಲ್ಲಿ ಸ್ವಸ್ತಿ ಶ್ರೀ ಎಂದು ಆರಂಭವಾಗುತ್ತದೆ. 
ಮಂದೆ ಶಿಲ ಆದಿತ್ಯನ್‌-ದಿಶಾವರ್‌ ಭರ್ಗನ್‌- 
ಆಕೆವಾಳನ್‌. ಅಗ್ಗ ಳಕಂಟಿಕನ್‌ ನಂದು ಮೊದಲ 
ಸಾಲಿನಲ್ಲಿಡೆ. ಮೊದಲ ಮಾತು ತಿಲ ಆದಿತ್ಯನ್‌ 
ಅನ್ನುವುದನ್ನು ಶ್ರೀ ಶಾಸ್ತ್ರಿಗಳು ಅನ್ವರ್ಥ ನಾಮಪನ್ನಾಗಿ 
ತೆಗೆದುಕೊಂಡಿದ್ದಾರೆ. 


ಈ “ತಿಲ ಆದಿತ್ಯ” ಎಂದು ಬಿಡಿಸಿ ಬರೆದಿರು 
ವುದನ್ನು ವಿವರಿಸಲು ಆಗದೆ ಇದೆ ಎಂದು ಶ್ರೀ ಶಾಸ್ತ್ರಿಗಳೇ 
ಹೇಳಿದ್ದಾರೆ, ಆ ವಾಕ್ಯದ ಸದ ಸಮೂಹನೆಲ್ಲ ಬರಿ 
ವಿಶೇಷಣಗಳೇ. ಅನೇಕ ಸಂಧಿಸದಗಳನ್ನು ಬಳಸಿರುವ ಈ 
ಶಾಸನದಲ್ಲಿ ಶಿಲಾದಿತ್ಯ ಎಂಬ ಮಾತನ್ನು ಬಿಡಿಸಿ ಶಿಲ 
ಆದಿತ್ಯ ಎಂದು ಬರೆಯಲು ಬೇರೆ ಏನು ಕಾರಣ ? 
ಬರಹಗಾರನ ತಪ್ಪೆಂದು ಹೇಳೋಣನೇ ? ಅದು “ಶೀಲ 
ಆದಿತ್ಯ” ಇರಬಾರದೇಕೆ ಶೀಲ ಬರೆಯಲು ಹೋಗಿ ಶಿಲ 
ಆಗಿದೆಯೇ ? ಶಾಸನಕಾರನ ಅನೇಕ್ಷೆ ಹೆಸರು ಹೇಳುವು 
ದಲ್ಲ, ಕೀರ್ತಿ ಪ್ರಶಂಸೆ. ಆ ಕಾರಣದಿಂದಲೇ ಅನನು 


೪೮ 


ಆ ಮಾತನ್ನು ಬಿಡಿಸಿ ಶಿಲ ಆದಿತ್ಯನ್‌ ಎಂದು ಬರೆದ. 
ಅನೇಕ ಸಂಧಿ ಪದಗಳನ್ನು ಬರೆದೆನನಿಗೆ ಈ ಮಾತನ್ನು 


ತಪ್ಪಾಗಿ ಬರೆದಿರಬಹುದೆಂದು ಊಹಿಸುವುದು 
ಸರಿಯಾಗಲಾರದು. ಉದ್ದೇಶ ಪೂರ್ನಕವಾಗಿ ಅದು 
ಹೆಸರೆಂದು ಭಾನಿಸದಿರಲಿ ಎಂದೇ ಬಿಡಿಸಿ ಬಕೆದಿರೆ 


ಬಹುದು. “ಶಿಲ ಆದಿತ್ಯನ್‌” ಎಂದು ತೆಗೆದುಕೊಂಡರೂ, 
ಅದು ವಿಶೇಷಾರ್ಥದ ವಿಶೇಷಣ ಪದನಾಗುತ್ತದೆ. 
ಮುಂದಿನ ಸಾಲಿನಲ್ಲಿ ಬರುವ ಸ್ಪಷ್ಟವಾದ ಪೆತ್ತಣಿ 
ಸತ್ಯಾಂಕನೆಂಬ ವ್ಯಕ್ತಿಯ ಹೊಗಳಿಕೆಯ 
ಮಾತುಗಳ ಸರಣಿ ಇದು. 


ಹೆಸರಿನ 


ಎರಡನೆಯ ಸಾಲಿನಲ್ಲಿ “ಪೇರಾಳೈವರೆ? ಎಂದರೆ 
ಸಿಂಹಾಸನನನ್ನು ಏರಲಾಗಿ-ಎಂಬರ್ಥ ಸರಿಯಲ್ಲ. 
“ಆಳುತ್ತಿರಲಾಗಿ” ಎಂಬರ್ಥವೇ  ಯುಕ್ಷನೆನಿಸುತ್ತದೆ. 
“ನಾಯಕನಾಗಿ ಆಳುತ್ತಿರಲಾಗಿ” ಎಂಬುದು ಈ ಮಾತಿನೆ 
ಇಂಗಿತ. ಇದು ಪೆತ್ತಣಿ ಸತ್ಯಾಂಕನೆ ಸ್ಥಾನೆ-ಮಾನ- 
ಗೌರವಾದಿಗಳ ಸೂಚಕವಾದ ಮಾತು. ಅನನು 
ನಾಯಕ-ಪಾಳೆಗಾರನಾಗಿ ಇರಲಾಗಿ ಎಂಬುದು ಈ 
ಮಾತಿನ ಭಾನ. 


“ಆಟ್ಕೂಳ್ಳ  ಭಟಿನ್‌” ಬೆದರೆ ಮಹೇಂದ್ರನ” 
ಎಂಬ ಮುಂದಿನ ಮಾತುಗಳೂ ಸತ್ಯಾಂಕನಿಗೇ ಅನ್ವಯ 
ವಾಗುವ ನಿಶೇಷಣಗಳೇ. ಈ ವಿಶೇಷಣಗಳೆಲ್ಲ ಜೊತೆ 
ಮಾತುಗಳು. ಹಲವು ಪೂರ್ವಾನ್ವಯವಾಗಿ, ಮತ್ತೆ 
ಕೆಲವು ಉತ್ತರಾನ್ರ್ರಯನಾಗಿ ಬಳಕೆಯಾಗಿವೆ. 


ತಿಲ ಆದಿತ್ಯನ್‌, ದಿಶಾನ್‌ ಭೆರಗನ್‌, 
ಆಕೆವಾಳನ್‌, ಅಟ್ಟುಳ್ವ ಭಟನ್‌, ಬೆದರೆ ಮಹೇಂದ್ರನ್‌- 
ಹೀಗೆ ಇಂದ್ರನೇ ಇವನ ಪ್ರತಾಸಕ್ಕೆ ಹೆದರಿದ ಎಂಬ 
ಅತಿಶಯೋಕ್ತಿ, ಅಲಂಕಾರಿಕ ಪ್ರಯೋಗ ವೈಖರಿ ಅಷ್ಟೆ. 


ಇನ್ನು "ಬೇಡರ ರಾಯರ ಮುಲಪ್ಪರ ಕಾಳಗದೊಳೆ 
ವಿರಿದು ಎಂಬ ಮುಂದಿನ ಸಾಲನ್ನು ಎರಡುರೀ ತಿ 
ಅರ್ಥೈಸಬಹುದು. “ಮಲ್ಲಪ್ಪ” ಎಂಬುದನ್ನು ಅನ್ವರ್ಥ 
ನಾಮ ಎಂದು ತೆಗೆದುಕೊಂಡರೆ “ಬೇಡರ ನಾಯಕ 
ಮಲಪ್ಪನೊಂದಿಗೆ ಯುದ್ಧದಲ್ಲಿ ಹೋರಾಡಿ” ಎಂದು 
ಹೇಳಬೇಕು. ಹಾಗೆ ಮಾಡದೆ ಮಲ್ಲಪ್ಪ ಎಂಬ ಮಾತನ್ನು 


4 
ನಿಶೇಷಾರ್ಥದ ಮಾತನ್ನಾಗಿ ನಾವು ತೆಗೆದುಕೊಂಡರೆ, 


ಇತಿಹಾಸ ದರ್ಶನ 


ಆಗ ಆ ಮಾತಿಗೆ “ಗುಡ್ಡಗಾಡಿನ ಮಂದಿ” ಎಂದು ನಾವು 
“ಬೇಡರಿಗೂ ? ಗುಡ್ಡಗ ಗಾಡಿನ ಜನರಿಗೂ 
ಡೆ ಕಾಳಗದಲ್ಲಿ ಹೋರಾಡಿ” ಎಂದು ಅರ್ಥವಾಗು 
ತ್ತದೆ. ನಾಯಕನಾಗಿ ಆಳುತ್ತಿದ್ದ ಹೆತ್ತ ಸತ್ಯಾಂಕ ಈ 
ಕದನದಲ್ಲಿ ಹೋರಾಡಿ ಎಕೆ ಸತ್ತ ಎಂಬ ಸಂದೇಹಕ್ಕೆ 
ಎನೆ 
ಸೆತ್ತಣಿ ಸತ್ಯಾಂಶನಿಗೆ 
dl ಮಿ 
ವನು ಆಳುತ್ತಿದ್ದನೆಂಬ 


ಆ ಕಾಲಕ್ಕೆ ಬನೆವಾಸಿಯನಾಡಿನೆ ದಟ್ಟವಾದ 
ವಿಸ್ತಾರಕಾಡಿನಲ್ಲಿ ಬೇಡರು-ಬೆಟ್ಟಿಗಾಡಿನಲ್ಲಿ ಕಾಡು 
ಜನಾಂಗದವರೂ ಇದ್ದರು. ವಿಶಾಲವಾದ ಒಂದು 
ಪ್ರದೇಶಕ್ಕೆ ಒಡೆಯ ಪೆತ್ತಣಿ ಸತ್ಯಾಂಕ. ತನ್ನ ನಾಡಿನ 
ಪ್ರಜೆಗಳೇ ಆಗಿದ್ದ ಬೇಡರೂ, ಗುಡ್ಡಗಾಡಿನ ಜನರೂ 
ಪರಸ್ಪರ ಜಗಳ-ಕದನಕ್ಕಿಳಿದಾಗ ಆವರನ್ನು ತಡೆಯಲ 


ಹೋಗಿ, ಹೋರಾಡಿ ಸ Wigs ae ಆವನ 
ಈ ಶೌರ್ಯ ರೃವನ್ಮ ಅವನ ಸದಪೇಕ್ಷೆಯ ನಿ ಮುತ್ರದ ತ್ಯಾಗ 


ಸೆ 
ನಾನು ಆಭಾರಿಯಾಗಿ Es "ನೆ, 
ಚಿರಂಜೀವಿ ಅವರಿಗೆ ನಾನಾ ಕೃತಜ್ಞ. 


ಇತಿಹಾಸೆ ದರ್ಶನ 


ನನ್ನ್ನ ಮೆಚ್ಚ ಅವನ ಕಡೆಯನರು ಯಾರೋ ಈ ವೀರ 
ಗಲನು ಸ್ಥಾಪಿಸಿರಬೇಕು. 


'ಈ ಎಲ್ಲ ಹಿನ್ನೆಲೆಯಲ್ಲಿ ಗದ್ದೆ ಮನೆ ಶಾಸನವು 
ಕನ್ನಡನಾಡಿನ ೭ನೇ ಶತಮಾನದ ಕಾಲದ ಗ್ರಾಮೂಣ 
ಪರಿಸರದ ಜನಜೀವನ. ಬದುಕು-ಒಡೆತನಕ್ಕಾಗಿ ಸಣ್ಣ 
ಪುಟ್ಟಿ ಪಂಗಡಗಳಲ್ಲಿ ನೆಡೆಯುತ್ತಿದ್ದ ಹೊಡೆದಾಟ 
ಬಡಿದಾಟಿಗಳನ್ನು ದಾಖಲಿಸುತ್ತದೆ. ಪೆತ್ತಣಿ ಸತ್ಯಾಂಕ 
ಒಬ್ಬ ಸಣ್ಣ ನಾಯಕನೇ ಹೊರತು ದಂಡನಾಯಕನಲ್ಲ. 
ಬನವಾಸಿ ನಾಡಿಗೆ ಪಲ್ಲವರು ದಂಡೆತ್ತಿ ಬಂದದ್ದೂ, 
ಹರ್ಷನರ್ಥನನು ಈ ನಾಡಿಗೆ ಕಾಲಿಟ್ಟು ಕಾದಾಡಿದ್ದೂ 
ಎಲ್ಲ ಅಸಂಭನದ ಮಾತು. ಇದು ಚಾಲುಕ್ಯ- ಪಲ್ಲವ 
ಸಂಘರ್ಷವೂ ಅಲ್ಲ; ಪಲ್ಲವ ಹರ್ಷ ಸಂಘೆರ್ಷವೂ ಅಲ್ಲ: 


ಗದ್ದೆ ಮನೆ ಶಾಸನಕ್ಕೆ ಕರ್ನಾಟಕದ ಭಾಷಿಕ- 


ಎ 
ಸಾನತಾಜಿಕ- ಸಾಂಸ್ಕ್ರತಿಕ ಮೌಲ್ಯ ಹೊರತಾಗಿ 
ಐತಿಹಾಸಿಕ ವಕ ಲ್ಯವೇನೊ ೂ ಇಲ್ಲವೆಂಬುದು ಸ ಸ್ಪಷ್ಟ. 


ನೆರವಾಗಿ, ಸೂಚನೆ ಸಲಹೆಗಳನ್ನು ಕೊಟ್ಟಿ (ಪ್ರೊ/| ಜಿ, ನೆಂಕಟಸುಬ್ಬಯ್ಯ, ಡಾ|| ವೆಂಕಟಾಟಲಶಾಸ್ತ್ರಿಗಳಿಗೆ 
ನೆ ಪ್ರೋತ್ಸಾಹಿಸಿದ. ನಿ 


ಮಿತ್ರರಾದ r A ಸು, ಸುಬ್ರಹ್ಮಣ್ಯ ಸಂತ್ಸು ಅಲ್ಲ 


೪೯ 


